ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨947(1298) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು 


ವಿಷಯ: ಬಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ರೋಷ್ಟರ್‌ ನಿಯಮಗಳ ಪಾಲನೆ ಕುರಿತು 


(ಅ) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಭಾಷಾ ಅಲ್ಪ ಸಂಖ್ಯಾತ ಶಾಲೆಗಳಲ್ಲಿ 
ರೋಷ್ಟರ್‌ ಬಿಯಮಗಳ ವಿನಾಯಿತಿ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ 
ಇಲಾಖೆಯಿಂದ ಯಾವುದಾದರು ಅಭಿಪ್ರಾಯ ಬಂದಿದೆಯೇ; ಬಂದಿದ್ದಲ್ಲಿ, ಅಭಿಪ್ರಾಯ 
ಶುರಿತು ಕೈಗೊಂಡ ಕ್ರಮ ಏನು; (ಅಭಿಪ್ರಾಯದ ಕುರಿತು ವಿವರ ನೀಡುವುದು) 


(ಆ) ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಇರುವಂತಹ ಇಲಾಖೆಯ ನಿಯಮಾವಳಿಗಳೇನು; 
ನಿಯಮಾವಳಿಗಳ ಪಾಲನೆ ಶುರಿತು ಸ್ಪಷ್ಟ ವಿವರವನ್ನು ನೀಡುವುದು; 


(ಇ) ಭಾಷಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು; ಇವುಗಳ 
ಭರ್ತಿಗೆ ರೋಷ್ಠರ್‌ ವಿಯಮಾವಳಿಗಳೇ ಕಾರಣ ಎನ್ನುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಯಾವ ಕಾಲಮಿತಿ ಒಳಗೆ ರೋಷ್ಟರ್‌ ವಿನಾಯಿತಿ ವೀಡಿ ಆದೇಶ 
ಹೊರಡಿಸಲಾಗುತ್ತದೆ; 


(ಈ) ಇತರ ಶಿಕ್ಷಣ ಸಂಸ್ಥೆಗಳಿಗೂ ಭಾಷ ಅಲ್ಪಸಂಖ್ಯಾತ ಶಿಕಣ ಸಂಸ್ಥೆಗಳಿಗೂ ಇರುವ 
ರೋಷ್ಟರ್‌ ನಿಯಮಗಳೇನು? (ವಿವರವನ್ನು ಒದಗಿಸುವುದು) 


